ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 2೭27 (1690) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಮಾನೆ ಶ್ರೀನಿವಾಸ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಕೃಷಿ ಸಚಿವರು 
ವಿಷಯ: ಫಸಲ ಭೀಮಾ ವಿಮಾ ಹಣ ಜಮಾ ಕುರಿತು 
(ಅ) 2019-20ನೇ ಸಾಲಿನಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ, ರೈತರು 


ಹವಾಮಾನ ಆಧಾರಿತ ಫಸಲ ಭೀಮಾ ಕಂತು ಭರಿಸಿರುವ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಕಂದಾಯ ಇಲಾಖೆಯವರು ಮುಂಗಾರಿನಲ್ಲಿ ಬೆಳೆಗಳ ಸರ್ಮೆಯನ್ನು ಮಾಡಿಸಿ, 
ಹಿಂಗಾರಿನಲ್ಲಿ ಸರ್ಮೆ ಮಾಡಿಸಬೇಕಾಗಿರುವ ನಿಯಮವಿರುವ ಕುರಿತು ಸರ್ಕಾರಕ್ಕೆ ಮಾಹಿತಿ 
ಇದೆಯೆ; 


(ಇ) ಸದರಿ ಇಲಾಖೆಯವರು ಮುಂಗಾರಿನಲ್ಲಿ ಸರ್ದೆಯನ್ನು ಮಾಡಿ, ಹಿಂಗಾರಿನಲ್ಲಿ ಸರ್ಮೆ 
ಮಾಡದೇ ಇದ್ದುದರಿಂದ ರೈತರ ಖಾತೆಗೆ ವಿಮೆ ಹಣ ಜಮೆ ಆಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಈ) ಕಂದಾಯ ಇಲಾಖೆಯ ನಿರ೯ಕ್ಮದಿಂದ ತೊಂದರೆಗೆ ಒಳಗಾದ ರೈತರಿಗೆ ವಿಮೆ ಹಣ ಜಮೆ 
ಮಾಡಲು ಸರ್ಕಾರಕ್ಕೆ ಬೇಕಾಗುವ ಕಾಲಾವಕಾಶವೆಷ್ಟು? 


